ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 30(14) 


ಸದಸ್ಯರ ಹೆಸರು : ಶ್ರೀ ಗೋವಿಂದ ರಾಜು (ವಿಧಾನಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾ೦ಕ : 13-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 

ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ವೃಂದಗಳ 

ಖಾಯಂ ಶಿಕ್ಷಕರ ಸಂಖ್ಯೆ 1,46,671 

*e ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಖಾಯಂ ಶಿಕ್ಷಕರ 
ಸ೦ಖ್ಯೆ: 35,115 ಹಾಗೂ ಸರ್ಕಾರಿ ಪ್ರೌಢ ಶಾಲಾ 
ಶಿಕ್ಷಕರ ವೃಂದದ ಗ್ರೇಡ್‌-2 ವೃಂದದ ಹುದೆಗೆ 
ನೇಮಕಗೊಂಡು ಉನ್ನತೀಕರಿಸಿದ ಸರ್ಕಾರಿ 
ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಟಿ.ಜಿ.ಟಿ ಶಿಕ್ಷಕರ 

ಸಂಖ್ಯೆ 3,408 

ಒಟ್ಟಿ  ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ 

ಸಂಖ್ಯೆ: 38,523. 

ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ 

ಇರುವ ಎಲ್ಲಾ ವೃಂದದ ಒಟ್ಟು ಹುದೆಗಳ 

ಸಂಖ್ಯೆ - 41,869 

*e ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ 
ಶಿಕ್ಷಕರ ಹುದೆಗಳ ಸಂಖ್ಯೆ - 8292 

ಖಾಯಂ ಶಿಕ್ಷಕರನನು ನೇಮಕ ಮಾಡುವ 

SS NN 

ಅತಿಥಿ ಶಿಕ್ಷಕರಾಗಿ ನೇಮಕಾತಿ ಸರ್ಕಾರದ ಆದೇಶ ಸಂಖ್ಯೆ ಇಪಿ 380 ಎಸ್‌ಇಎಸ್‌ 

ಸಂದರ್ಭದಲ್ಲಿ | 2021 ದಿನಾ೦ಕ :06-11-2021. 
ಸರ್ಕಾರದ ಆದೇಶ ಸಂಖ್ಯೆ ಇಪಿ 370 ಎಸ್‌ಇಎಸ್‌ 

2021 ದಿನಾ೦ಕ :06-11-2021. 

(ಪ್ರತಿ ಲಗತ್ತಿಸಿದೆ.) 

ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಆರ್ಥಿಕ 

ಇಲಾಖೆಯು ಅನುಮತಿ ನೀಡಿರುವ ಒಟ್ಟು 

18,000 ಹುದ್ದೆಗಳನ್ನು ಜಿಲ್ಲೆಗಳಿಗೆ ಮರು 

ಹಂಚಿಕೆ ಮಾಡಲಾಗಿದೆ. 

ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ 


ಇಲಾಖೆಯಲ್ಲಿ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಖಾಯಂ 
ಶಿಕ್ಷಕರ ಸಂಖ್ಯೆ ಎಷ್ಟು: 


ವಿಷಯ ಶಿಕ್ಷಕರ ಹುದ್ದೆಗಳಿಗೆ 
ತಾತ್ಕಾಲಿಕವಾಗಿ ಒಟ್ಟು 5078 ಅತಿಥಿ 

ಶಿಕ್ಷಕರನ್ನು ಹಂಚಿಕೆ ಮಾಡಲಾಗಿದೆ. 
ಊ. | ಎಷ್ಟು ವರ್ಷದ ಅವಧಿಯವರೆಗೂ ಅತಿಥಿ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಶಿಕ್ಷಕರ 
ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬಹುದು; ನೇಮಕಾತಿಯಾದಾಗಿನಿಂದ ಆ ಶೈಕ್ಷಣಿಕ ಸಾಲಿನ 
ಅಂತ್ಯದವರೆಗೆ ಅಥವಾ ಸದರಿ ಖಾಲಿ ಹುದೆಗೆ 
ಖಾಯಂ ಶಿಕ್ಷಕರ ಭರ್ತಿಯಾಗುವರೆಗೆ ಇದರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ 
ಸರ್ಕಾರಿ ಪ್ರಾಥಮಿಕ /ಪ್ರೌಢಶಾಲೆಗಳಲ್ಲಿನ ಖಾಲಿ 
ಹುದ್ಮೆಗಳಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು 

ನೇಮಕ ಮಾಡಿಕೊಳ್ಳಲಾಗುತ್ತದೆ. 


ಎ. |ರಾಜ್ಯದಲ್ಲಿ ವಿಶೇಷ ಶಿಕ್ಷಕರ (ಸಂಗೀತಾ/ || ಕ್ರಮ | ಶಾಲೆಯ | ಸಂಗೀತ | ಚಿತ್ರಕಲೆ! ದೈಹಿಕ 
SE lle 
ಖ್ಯ 
1 ಸರ್ಕಾರಿ 6772 
ಪ್ರಾಥಮಿಕ 
2 ಸರ್ಕಾರಿ 763 1439 4941 
ಪ್ರೌಢಶಾಲೆ 


aoe es 


ಸ೦ಖ್ಯೆ: ಇಪಿ 45 ಪಿಎ೦ಎ 2021 


Fe ಸಕಾಲ ಸಚಿವರು. 


